ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: " ೭640 (77) 
ಸದಸ್ಯರ ಹೆಸರು : ಶ್ರೀ ಸುನೀಲ್‌ ಸುಬ್ರಮಣಿ ಎಂ.ಪ 
: 05.03.2021- 


: ಗೃಹ ಮತ್ತು ಕಾನೂನು, 
ಸಂಸದೀಯ ವ್ಯವಹಾರಗಳು 
ಮತ್ತು ಶಾಸನ ರಚನಾ ಸಚಿವರು 


3 ಪ್‌ ತತ್ತರ 
ಸಂ - | 
(ಈ) ರಾಜ್ಯದಲ್ಲಿ ಸಂಚಾರ ಮಾಡುವ ದೊಡ್ಡ ಬಾ 
' | ವಾಹನಗಳಿಗೆ ಅಳವಡಿಸುತ್ತಿರುವ ಹೆಡ್‌ ಸ ಅಳವಡಿಸಿರುವ 
ತೈಟ್‌ಗಳಿಂದ ಆಗುತ್ತಿರುವ ಅಪಘಾತಗಳ ಬಗ್ಗೆ | , ರಾಜ್ಯದಲ್ಲಿ ಸಂಚಾರ ಮಾಡುವ ಭಾ ವಾಹನಗಳಿಗೆ ಅಳವಡಿಸಿರುವ 
ಸರ್ಕಾರದ ಗಮನಕೆ ಬಂದಿದೆಯೇ; ಇದಲ್ಲಿ ಇದಕ್ಕೆ ಹೆಡ್‌ ಲೈಟ್‌ಗಳಿಂದ ಯಾವುದೇ ಅಪಘಾತಗಳು ಸಂಭವಿಸಿರುವುದು 
ತೆಗೆದುಕೊಂಡ ಕ್ರಮಗಳೇನು; ಬ "5 | ವ್ರರದಿಯಾಗಿರುವುದಿಲ್ಲ ಹಾಗೂ ಅತಿ ಹೆಚ್ಚಿನ ಪ್ರಖರವಾದ ಹೆ 
ಲೈಟ್‌ಗಳನ್ನು ಬಳಸಿ ಸಂಚರಿಸುವ ವಾಹನಗಳ ವಿರುದ್ಧ ದಾಖಲಿಸಿದ 
ಪ್ರಕರಣಗಳ ವಿವರಗಳು ಈ ಕೆಳಕಂಡಂತಿರುತ್ತವೆ. 
ವರ್ಷ ದಾಖಿಲಿಸಿದ ಪ್ರಕರಣಗಳು 
K 2018 13683 
pe 74 
| 2020 1071 
2021 78 
(ಜನವರಿ) 
ಒಟ್ಟು 72246 
(ಆ) | ವಾಹನಗಳಲ್ಲಿ ಪೆಕರವಾದ ಎಲ್‌.ಇ.ಡಿ. ವಾಹನಗಳಲ್ಲಿ ಪ್ರಖರವಾದ ದೀಪವನ್ನು ಅಳವಡಿಸುವ ಕುರಿತು 
ದೀಪಗಳನ್ನು ಅಳವಡಿಸಲು ಅವಕಾಶ ವಿಡೆಯೇ; | ಮೋಟಾರು ವಾಹನ ಕಾಯ್ದೆ ಮತ್ತು ನಿಯಮಗಳಲ್ಲಿ ಸ್ಪಷ್ಟಕೆಯಿಲ್ಲದೇ 
ಇದ್ದಲ್ಲಿ ಅದರ ಮಾಹಿತಿಯನ್ನು ನೀಡುವುದು; | ಇರುವುದರಿಂದ ಹೆಡ್‌ಲೈಟ್‌ಗಾಗಿ ಎಲ್‌.ಇ.ಡಿ ಬಲ್ಡ್‌ಗಳೆನ್ನು ಅಳವಡಿಸಲು 
ಇಲವಾದಲ್ಲಿ, ಇಂತಹ ವಾಹನಗಳ ವಿರುದ್ದದ | ಅವಕಾಶ ಕಲ್ಪಿಸಿರುವುದಿಲ್ಲ. 


ಪ್ರಖರವಾದ ಮತ್ತು ಕಣ್ಣಿಗೆ ಚುಚ್ಚುವ ಎಲ್‌.ಇ.ಡಿ ದೀಪಗಳನ್ನು 
ಅಳವಡಿಸಿಕೊಂಡಿರುವ ವಾಹನಗಳಿಂದ ಬೇರೆ ವಾಹನ ಸವಾರರಿಗೆ 
ತೊಂದರೆಯಾಗುತ್ತಿರುವ' ಕುರಿತು ಸ್ಪಷ್ಟವಾಡ ಮಾಹಿತಿ ಇರುವುದಿಲ್ಲ. 
ಆದಾಗ್ಯೂ ಪ್ರಖರವಾದ ದೀಪಗಳನ್ನು ಅಳವಡಿಸಿರುವುದು ಕಂಡು 
ಬಂದಲ್ಲಿ, ಅಂತಹ ವಾಹನಗಳ ವಿರುದ್ಧ ಕ್ರಮಕ್ಕೆಗೊಳ್ಳಲಾಗುವುದು. 


_ 8 
TE ದಗ 


pe] 


ಪ್ರಕರತೆಯನ್ನು ತಗ್ಗಿಸಲು ವಾಹನಗಳ ಹೆಡ್‌ ಲೈಟ್‌ನ 
ಮೇಲ್ಲಾಗಕ್ಲೆ' ಕಪು ಬಣ್ಣವನ್ನು ಬಳಿಯುತ್ತಿದ್ದಂತೆ 

ನಿಕ ಬ [ou "ದಿ 
ಮಾಡಲು ' ಸರ್ಕಾರದ ಚಿಂತನೆಗಳೇನು;(ವಿವರ 
ನೀಡುವುದು) 


ಭಾರ 
ವಾಹನಗಳ ಹೆಡ್‌ಲೈಟ್‌ನ ಮೇಲ್ಲಾಗಕ್ಕೆ ಕಪ್ಪು ಬಣ್ಣ 

ಮೋಟಾರು ವಾಹನ ಕಾಯ್ದೆ ಅಥವಾ ನಿಯಮಗಳಲ್ಲಿ ಅವಕಾಶ ಇಲ್ಲದೇ 
ಇರುವುದರಿಂದ ವಾಹನಗಳ ಹೆಡ್‌ಲೈಟ್‌ಗಳ ಮೇಲ್ಬಾಗದಲ್ಲಿ ಕಮು ಬಣ್ಣ 


ಬಳಿಯುವ ಕ್ರಮವನ್ನು ಕೈಬಿಡಲಾಗಿರುತ್ತದೆ. ” 


3 


ಪ್ರಖರವಾದ ಮತ್ತು ನ್ನು" ಚಾಡವ ಎರ್‌ ನಗ್‌ 


ಈ) 7ಪಕರವಾಡ ಮಪ" ಇನ್ನ ET ಎರ್‌ ್ಸ್ನ 
ದೀಪಗಳನ್ನು ಅಳವಡಿಸಿಕೊಂಡಿರುವ ವಾಹನಗಳಿಂದ ಅಳವಡಿಸಿಕೊಂಡಿರುವ  - ವಾಹನಗಳ ವಿರುದ್ಧ ಕ್ರಮವನ್ನು 
ಬೇರೆ ವಾಹನ . . - ಸವಾರರಿಗೆ ಕೈಗೊಳ್ಳಲಾಗುತ್ತಿದ್ದು, ಸದರಿ ವಾಪನಗಳ ವಿರುದ್ಧ ದಾಖಲಿಸಿದ 
ತೊಂದರೆಯಾಗುತ್ತಿರುವುದು ಮತ್ತು ಅಪಘಾತಗಳು | ಪ್ರಕರಣಗಳ ವಿವರಗಳು ಈ ಕೆಳಕಂಡಂತಿವೆ. 
ಆಗುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; ವರ್ಷ ದಾಖಲಿಸಿದ ಪ್ರಕರಣಗಳು 
ಇದ್ದಲ್ಲಿ ಇದನ್ನು ತಡೆಗಟ್ಟಲು ಸರ್ಕಾರದ ಕಠಿಣ ಜಾಕಿ ಲಘು” 
ಕ್ರಮಗಳೇನು? (ವಿವರ ನೀಡುವುದು) ವಾಹನಗಳು | ವಾಹನಗಳು 

- 208 POT 
209° TH 2787 
MO TST 
pu wr 773 
(ಜನವರಿ) | ಸ ವ 
| ಒಟ್ಟು | 7583 11501 |. 
ಹೆಚ್‌ಡಿ 171. ಎಸ್‌ಎಸ್‌ಟಿ 2021 Ko 


(ಬಸವರಾಜ ಬೊಮ್ಮಾಕ 
.ಗೃಹ ಮತ್ತು ಕಾನೂನು, 
ಸಂಸದೀಯ ವ್ಯವಹಾರಗಳು 

ಮತ್ತು ಶಾಸನ ರಚನಾ ಸಚಿವರು 


